ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಅತಿವೃಷ್ಟಿ ಹಾನಿ ಕುರಿತು 


ಶ್ರೀ ಆರ್‌.ಬಿ. ತಿಮ್ಮಾಪೂರ (ವಿಧಾನಸಭೆಯಿಂದ ಚುನಾಯಿತರಾದವರು)- 


60 (372) ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) 2019-20 ಮತ್ತು 2020-21ನೇ ಸಾಲಿನ ಅತಿವೃಷ್ಣಿಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿರುವ ವಿವಿಧ 
ಬಗೆಯ ಹಾನಿಗಳಾವುವು ; (ಫಲಾನುಭವಿಗಳ ವಿವರಗಳನ್ನು ಒದಗಿಸುವುದು) 


(ಆ) ಹಾನಿಗೊಳಗಾದವರು ಸಲ್ಲಿಸಿರುವ ಮನವಿಗಳೆಷ್ಟು ; (ಗ್ರಾಮವಾರು, ವಿಳಾಸವಾರು ಮಾಹಿತಿ 
ಒದಗಿಸುವುದು) 


(ಇ) ಈವರೆಗೂ ಪರಿಹಾರ ನೀಡದೆ ಇದ್ದಲ್ಲಿ, ಅದಕ್ಕೆ ಕಾರಣಗಳೇನು? 


(a 


